ಇ) 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 355(317) 
ಸದಸ್ಯರ ಹೆಸರು : ಶ್ರೀ ಚಿದಾನಂದ್‌ ಎಂ.ಗೌಡ 
ಉತ್ತರಿಸುವ ದಿನಾಂಕ ;: 15.12.2021 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 


ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ 
1979-80 ರಲ್ಲಿ (MR ಸಂಖ್ಯೆ 09/79-80) 
ವರ್ಗಾಯಿಸಿದ್ದ ಕಳ್ಳಂಬೆಳ್ಳ ಹೋಬಳಿಯ 
ಹುಂಜನಾಳು, ಸಿಬಿ ಹಾಗೂ ಬೋರಸಂದ್ರ ಸರ್ಮೇ 
ನಂಬರುಗಳನ್ನು ಕಂದಾಯ ಇಲಾಖೆಗೆ ವಾಪಸ್‌ 
ಪಡೆಯಲು ಸರ್ಕಾರದ ಆದೇಶ ಸಂಖ್ಯೆ:ಖಅ 106 
ಐಲಉಕ 88, ದಿನಾಂಕ:01-01-1996ರನ್ನ್ವಯ 
ಕಂದಾಯ ಇಲಾಖೆಗೆ ವಾಪಸ್‌ ಪಡೆಯಲು ಏನು 
ಕ್ರಮ ವಹಿಸಲಾಗುವುದು ಹಾಗೂ ಎಷ್ಟು ದಿನ 
ಬೇಕಾಗುವುದು: 


ಕಳ್ಳಂಬೆಳ್ಳ ಹೋಬಳಿಯ ಹುಂಜನಾಳು, ಸಿಬಿ 
ಹಾಗೂ ಬೋರಸಂದ್ರ ಸರ್ಮೇ ನಂಬರುಗಳಲ್ಲಿನ 
41)ಎ ನೋಟೀಸ್‌ ರದ್ದು ಮಾಡಲು 
ಕೈಗೊಳ್ಳಲಾಗುವ ಕ್ರಮಗಳೇನು; 


ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ 1979- 
80ರಲ್ಲಿ ಶಿರಾ ತಾಲ್ಲೂಕು, ಕಳ್ಳಂಬೆಳ್ಳ ಹೋಬಳಿ, 
ಹುಂಜನಾಳು, ಸಿಬಿ ಮತ್ತು ಬೋರಸಂದ್ರ ಗ್ರಾಮಗಳಲ್ಲಿ 
ಯಾವುದೇ ಜಮೀನು ವರ್ಗಾಯಿಸಿರುವುದಿಲ್ಲ. 


ಶಿರಾ ತಾಲ್ಲೂಕು, ಕಳ್ಳಂಬೆಳ್ಳ ಹೋಬಳಿ, ಹು೦ಂಜನಾಳು, 
ಸಿಬಿ ಮತ್ತು ಬೋರಸಂದ್ರ ಗ್ರಾಮಗಳ ಬಣ ಸಂಖ್ಯೆ 
09/79-80 ಶಿಥಿಲವಾಗಿರುತದೆ. 


ಸರ್ಕಾರದ ಆದೇಶ ಸಂಖ್ಯ:ಖಅ 106 ಐಉಕ 88, 


ದಿನಾ೦ಕ:01-01-1996ರ ಆದೇಶದ ಪ್ರತಿ 
ಲಬ್ಯವಾಗಿರುವುದಿಲ್ಲ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೆಐಎಡಿಬಿ, 
ತುಮಕೂರು ರವರ ಪತ್ರ 


ಸಂಖ್ಯೆ:ವಿ.ಭೂ.ಸ್ವಾ.ಅ/ಕೆ.ಐ.ಎ.ಡಿ.ಬಿ/ತು/ಸಿಎ೦ 
ನಂ೦.೭2996/2019-20, ದಿನಾ೦ಕ:28.11.2019ರ೦ತೆ 
ಹುಂ೦ಜನಾಳು ಗ್ರಾಮದ ಸ.ನ೦.14, 
26,31,32,33,36,43,44,50,54,56,57,58,59,62,63,66,68, 
70,102,115,314,318,378,382 ಮತ್ತು ಸಿಬಿ ಗ್ರಾಮದ 
ಸ.ನ೦.2/6,44/3ಬಿ, 147,148,149,150,151,152,153,165 
ಹಾಗೂ ಬೋರಸಂದ್ರ ಗ್ರಾಮದ ಸ.ನ೦.9,೭22,25,34,49/1 
ಈ ಸರ್ವೇ ನಂಬರುಗಳು ಭೂಸ್ವಾಧೀನವಾಗಿದ್ದು, 
ತಹಶೀಲ್ದಾರ್‌, ಶಿರಾ ತಾಲ್ಲೂಕು ಕಛೇರಿ ಪತ್ರ 
ಸ೦ಖ್ಯೆ:ಐಲ್‌ಎಕ್ಕೂ:ಸಿಆರ್‌:14/20-21, 
ದಿನಾಂಕ:31.08.2020ರಂತೆ ಸಂಬಂಧಿಸಿದ ಇಲಾಖೆಗೆ 
ಹಸ್ತಾಂತರಿಸಲಾಗಿರುತ್ತದೆ. 


ಸರ್ಮೇ 
ಸರ್ಮೇ 


ಕಳ್ಳಂಬೆಳ್ಳ ಹೋಬಳಿಯ ಹುಂಜನಾಳು 
ನಂಬರ್‌ 212 (ಕಂದಾಯ-ಅರಣ್ಯ) ಸಿಬಿ 


ನಂಬರ್‌ 144ಕೆ, (ಕಂದಾಯ-ಓಊಂ೦%ಯ) 
ಸಂಬಂಧಿಸಿದಂತೆ ರೆವಿನ್ಯೂ ಸೈಚ್‌ನ ವಿವರ 
ಒಗಿಸುವುದು; 


ಕಳ್ಳಂಬೆಳ್ಳ ಹೋಬಳಿಯ ಹುಂಜನಾಳು ಸರ್ಮೇ 
ನಂಬರ್‌ 212 (ಕಂದಾಯ-ಅರಣ್ಯ ಸಿಬಿ ಸರ್ಮೇ 
ನಂಬರ್‌ 144ರ ಜಮೀನಿಗೆ ಸಂಬಂಧಿಸಿದಂತೆ ಪೂರ್ಣ 
ಪ್ರಮಾಣದ ನಕ್ಷೆ ತಯಾರಿಸಿರುವುದಿಲ್ಲ. 


ಉಪ ಅರಣ್ಯ ಸಂರಕ್ಷಣಾಧಿಕಾರಿ, (ಪ್ರಾದೇಶಿಕ) 
ತುಮಕೂರು ವಿಭಾಗ, ಇವರು ತುಮಕೂರು ಜಿಲ್ಲೆ, 
ಶಿರಾ ತಾಲ್ಲೂಕು, ಕಳ್ಳಂಬೆಳ್ಳ ಹೋಬಳಿ, ಹುಂಜನಾಳು 
ಗ್ರಾಮದ ಸ.ನಂ.212ರಲ್ಲಿ ವಿಸೀರ್ಣ 59-10 
ಎಕರೆ/ಗುಂಟೆ ಹಾಗೂ ಸಿಬಿ ಗ್ರಾಮದ ಸ.ನಂ.144ರಲ್ಲಿ 
ಒಟ್ಟು 112-27 ಎಕರೆ/ಗುಂಟೆ ವಿಸ್ನರ್ಣವು 


ಅಧಿಸೂಚನೆ ಸಂಖ್ಯೆ:ಆರ್‌11825-ಎಫ್‌ಟಿ-134-17-7, 
ದಿನಾಂ೦ಕ:06.06.1918ರಲ್ಲಿ  ಅಧಿಸೂಚಿಸಲ್ಪಟ್ಟಿರುವ 
"ಅಂಕಸಂದ್ರ ಮೀಸಲು ಅರಣ್ಯ” ಪ್ರದೇಶಕ್ಕೆ 
ಸೇರಿರುತ್ತೆಂದು ತಿಳಿಸಿರುತ್ತಾರೆ. 


2021-22ನೇ ಪಹಣಿ ದಾಖಲೆಯಂತೆ ಹುಂಜನಾಳು 
ಗ್ರಾಮದ ಸ.ನಂ.212ರಲ್ಲಿ ಒಟ್ಟಿ ವಿಸೀರ್ಣ 64.05 
ಎಕರೆ/ಗುಂಟೆ ಇದ್ದು, ಈ ಪೈಕಿ ಖರಾಬು ವಿಸ್ತೀರ್ಣ 
48-35 ಎಕರೆ/ಗುಂಟೆ ಇದ್ದು, ಅರಣ್ಯ ಇಲಾಖೆಗೆ 
ವಿಸ್ಲೀರ್ಣ 15-10 ಎಕರೆ/ಗುಂಟೆ ನಮೂದಾಗಿರುತ್ತದೆ. 


2021-22ನೇ ಪಹಣಿ ದಾಖಲೆಯಂತೆ ಸೀಬಿ ಗ್ರಾಮದ 
ಸ.ನ೦.144 "ಸರ್ಕಾರಿ ಗೋಮಾಳ" ಎವಿಸೀರ್ಣ 102.18 
ಎಕರೆ/ಗುಂಟೆ ಇದ್ದು, ಭಾರತ ರಾಷ್ಟೀಯ ಹೆದ್ದಾರಿ 
ಪ್ರಾಧಿಕಾರ N್ಥಗ4 ದಾವಣಗೆರೆಗೆ ವಿಸೀರ್ಣ 5-09 
ಎಕರೆ/ಗುಂಟೆ ಜಮೀನು ಭೂ ಸ್ವಾಧೀನವಾಗಿರುತ್ತದೆ. 
ಸೀಬಿ ಗ್ರಾಮದ ಸ.ನಂ.144ರಲ್ಲಿ ಅರಣ್ಯ ಇಲಾಖೆಗೆ 
ಯಾವುದೂ ನಮೂದು ಇರುವುದಿಲ್ಲ. 


ಕಳೆದ ಅಧಿವೇಶನದಲ್ಲಿ ಸದರಿ ವಿಷಯಕ್ಕೆ 
ಸಂಬಂಧಿಸಿದ ಪ್ರಶ್ನೆ ಸಂಖ್ಯೆ:388434)ಗೆ ತಪ್ಪು 
ಉತ್ತರ ನೀಡಿರುವ ಅಧಿಕಾರಿಗಳ ಮೇಲೆ ಯಾವ 
ಕ್ರಮ ತೆಗೆದುಕೊಳ್ಳಲಾಗಿದೆ? (ವಿವರ ನೀಡುವುದು) 


ಕಳೆದ ಅಧಿವೇಶನದಲ್ಲಿ ಸದರಿ ವಿಷಯಕ್ಕೆ 
ಸಂಬಂಧಿಸಿದ ಪ್ರಶ್ನೆ ಸಂ೦ಖ್ಯೆ:388(434)ಗೆ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೈ ಉಪ 
ಸಂರಕ್ಷಣಾಧಿಕಾರಿಗಳು, ತುಮಕೂರು ವಿಭಾಗ, 
ತುಮಕೂರು ಹಾಗೂ ತಹಶೀಲಾರ್‌, ಶಿರಾ ತಾಲ್ಲೂಕು, 
ಶಿರಾ ಇವರುಗಳು ಸಲ್ಲಿಸಿರುವ ವರದಿಯಂತೆ ಉತ್ತರ 
ಸರಿಯಾಗಿರುತ್ತದೆಂದು ಜಿಲ್ಲಾಧಿಕಾರಿಗಳು, ತುಮಕೂರು 
ರವರು ತಿಳಿಸಿರುವುದರಿಂದ, ಅಧಿಕಾರಿಗಳ ಮೇಲೆ ಕ್ರಮ 
ತೆಗೆದುಕೊಳ್ಳುವ ಪ್ರಶ್ನೆ ಉದ್ಭವಿಸುವುದಿಲ್ಲ. 


ಸಂಖ್ಯ: ಆರ್‌ಡಿ 63 ಎಲ್‌ಜಿಟಿ 2021 


¢ ಎಕ್‌ R 
( MS 


ಕಂದಾಯ ಸಚಿವರು 


